ಸದಸ್ಯರ ಹೆಸರು ' 


ಕರ್ನಾಟಕ ವಿಧಾನ ಪರಿಷತ್ತು, 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 1533 


ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗ 


ಷ 
ch 
೯a 
GL 
Rs 


ಉತ್ತರಿಸುವ ದಿನಾಂಕ : 24.09.2021 
ಉತ್ತರಿಸುವ ಸಚಿವರು :  ಕೈಷಿಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ಕರಾವಳಿ ಹಾಗೂ 2019-20ನೇ ಸಾಲಿನಲ್ಲಿ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 
| ಮಲೆನಾಡು ಪ್ರದೇಶಗಳಲ್ಲಿ | ಭತ್ತ ಬೆಳೆಯುವ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ, 'ಕರಾವಳಿ 
ಜಾರಿಗ ತಂದಿರುವ | ಪ್ಯಾಕೇಜ್‌' ಯೋಜನೆಯನ್ನು ಸರ್ಕಾರದಿಂದ ಘೋಷಿಸಿದ (ಹೊಸ ಯೋಜನೆ) 
'ಕರಾನಳಿ ಪ್ಯಾಕೇಜ್‌' | ಹಿನ್ನಲೆಯಲ್ಲಿ ಭತ್ತದ ಬೆಳೆಗಾರರಿಗೆ ಪ್ರತಿ ಹೆ. ರೂ.7,500 ಗಳಂತೆ 
ಕಾರ್ಯಕ್ರಮ ' ಯಾವ ಪ್ರೋತ್ಸಾಹ ಧನವನ್ನು ಸರ್ಕಾರದ ಆದೇಶದಂತೆ ಗರಿಷ್ಠ ಒಂದು ಹೆಕ್ಟೇರ್‌ಗೆ 
ಹಂತದಲ್ಲಿದೆ: ಸೀಮಿತಗೊಳಿಸಿ ನೇರ ಸೌಲಭ್ಯ ವರ್ಗಾವಣೆಯ ಮೂಲಕ ಅವರ ಬ್ಯಾಂಕ್‌ 
ಖಾತೆಗೆ ಜಮಾ ಮಾಡುವ ಕಾರ್ಯಕ್ರಮವನ್ನು ಅನುಷ್ಟಾನಗೊಳಿಸಲಾಗಿದೆ 
2020-21ನೇ ಸಾಲಿನ ನಂತರ ಸದರಿ ಯೋಜನೆಯು ಚಾಲ್ತಿ 
ಯೋಜನೆಗಳಡಿಯಲ್ಲಿ ಮುಂದುವರೆಯದ ಕಾರಣ 
ಅನುಷ್ಠಾನಗೂಳಿಸಲಾಗಿರುವುದಿಲ್ಲ. 
ಮುಂದುವರೆದು, ರಾಷ್ಟ್ರೀಯ ಆಹಾರ ಭಡ್ರತಾ ಅಭಿಯಾನ (NFSM) 
ಅಕ್ಕಿ ಯೋಜನೆಯಡಿ ಬೆಳಗಾವಿ, 'ದಕ್ಷಿಣ ಕನ್ನಡ, ಹಾಪೇರಿ, ಶಿವಮೊಗ್ಗ, 
ಉಡುಪಿ, ಉತ್ತರ ಕನ್ನಡ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಭತ್ತ ಬೆಳೆಯುವ 
ರೈತರಿಗೆ ಭತ್ತದ ಚೆಳೆಗೆ ಸಹಾಯಧನವನ್ನು ಕೇಂದ್ರ ಸರ್ಕಾರದ NFSM 
"| ಮಾರ್ಗಸೂಚಿಯಂತೆ 2021-22ನೇ ಸಾಲಿಗೆ ಜಾರಿಯಲ್ಲಿರುತ್ತದೆ. 
3 ಕ್ರಮಕ್ಕೆ 2019-20ನೇ ಸಾಲಿನಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ 
ರ್ಚಾಗಿರುವ ರೈತರಿಗೆ ಭತ್ತ ಬೆಳೆಯಲು ಪ್ರೇರಣೆ ನೀಡುವ ಉದ್ದೇಶದಿಂದ ಪ್ರತಿ ಹೆಕ್ಟೇರ್‌ಗೆ 
ಅಸುದಾನವೆಷ್ಟು? ರೂ.7,500 ಗಳಂತೆ ಈ ಯೋಜನೆಯಡಿ ರೂ. 2.258 ಕೋಟಿ ಪ್ರೋತ್ಸಾಹ 
ಧನವನ್ನು ನೀಡಲಾಗಿದೆ. 


ಸಂಖ್ಯೆ: AGRI-AML/187/2021 


